ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ :563 


po) 


p) 
ಸದಸ್ಕರ ಹೆಸರು 
ಉತ್ತರಿಸುವ ಸಚಿವರು 


: ಶ್ರೀ ಕವಟಗಿಮಠ ಮಹಾಂತೇಶ್‌ ಮಲ್ಲಿಕಾರ್ಜುನ 
: ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 


ಉತ್ತರಿಸುವ ದಿನಾಂಕ : 05.02.2021 
ಕ್ರಸಂ. ಪ್ರಕ್ನೆ ಉತ್ತರ 
ಅ) | ರಾಜ್ಯ ರಸ್ತೆ ಸಾರಿಗೆ ನಿಗಮವು ಸಾರ್ವಜನಿಕರಿಗೆ ರಾಜ್ಯ ರಸ್ತೆ ಸಾರಿಗೆ ನಿಗಮವನ್ನು ಸಾರ್ವಜನಿಕರಿಗೆ 
ಪರಿಣಾಮಕಾರಿಯಾಗಿ ಸೇವೆಯನ್ನು ಒದಗಿಸುವ | ಪರಿಣಾಮಕಾರಿಯಾಗಿ ಸೇವೆಯನ್ನು ಒದಗಿಸುವ ಹಿನ್ನೆಲೆಯಲ್ಲಿ, ನಾಲ್ಕೂ 
ಹಿನ್ನೆಲೆಯಲ್ಲಿ, ನಾಲ್ಕು ವಿಭಾಗಗಳನ್ನು ವಿಭಾಗಗಳನ್ನಾಗಿ ವಿಭಜಿಸಿದ ನಂತರ ಧೈೇಯೋಧೇಶಗಳನ್ನು 
ಮಾಡಿದ್ದರೂ, ಈವರೆಗೂ ನಿರೀಕ್ಷಿತ ಫಲಿತಾಂಶ ಸಾಧ್ದೂರುವುದಕ್ಕೆ ಸಂಬಂಧಿಸಿದಂತೆ ವಿವರಗಳನ್ನು ಅನುಬಂದ "ಅ'ರಲ್ಲಿ 
ಬಂದಿಲ್ಲವೆಂದು ಹೇಳಲಾಗುತ್ತಿದ್ದು, ಈ ಕುರಿತು ನೀಡಲಾಗಿದೆ. 
ಸರ್ಕಾರದ ನಿಲುಬೇನು; 
ಖಿ 
9) | ಕನಾಟಕ ರಸ್ತ ಸಾರೆ ನಿಗಮದಲ್ಲಿ ಒಟ್ಟು ನಾಲ್ಕೂ ಸಾರಿಗೆ ಸಂಸ್ಥೆಗಳಲ್ಲಿನ ಒಟ್ಟು ಬಸ್ತುಗಳ ಸಂಖ್ಯೆಯ ವಿವರ 
ರುವ Ni ಧು ನ | ಈ ಕೆಳಕಂಡಂತಿದೆ: 
(ವಿಭಾಗವಾ ನೀಡುವುದು) ಸನ್ಸ್‌ ನವ್ಯ ವಾಷನಗನ ಸಾಷ್ಯ 
ಕ.ರಾ.ರ.ಸಾ.ನಿಗಮ 8371 
ಬೆಂ.ಮ.ಸಾ.ಸಂಸ್ಥೆ 6537 
ವಾ.ಕೆ.ರ.ಸಾ.ಸಂಸ್ಥೆ 4900 
ಈ.ಕ.ರ.ಸಾ.ಸಂಸ್ಥೆ 4629 
ಒಟ್ಟು 24437 
ವಲಯವಾರು ವಿವರವನ್ನು ಅನುಬಂಧ "ಆ?ರಲ್ಲಿ ನೀಡಲಾಗಿದೆ. 
ಇ) | ಈ ವಾಹನಗಳನ್ನು ಖರೀದಿಸಿದ ಎಷ್ಟು ವರ್ಷಗಳ ನಾಲ್ಕೂ ಸಾರಿಗೆ ಸಂಸ್ಥೆಗಳಲ್ಲಿ ವಾಹನಗಳನ್ನು ನಿಷ್ಕಿಯಗೊಳಿಸಲು 
ಖಿ 


ಅವಧಿಯ ನಂತರ ಸ್ಟಾಪ್‌ 


ಸ್ಯ (Scrap) 
ಮಾಡಲಾಗುವುದು; 


ಕೆಳಗಿನಂತೆ ಮಾನದಂಡಗಳನ್ನು ಅನುಸರಿಸಲಾಗುತ್ತಿರುತ್ತದೆ: 
ಕ.ರಾ.ರ.ಸಾನಿಗಮ: 


» ಸಾಮಾನ್ಯ/ ನಾನ್‌ ಎ.ಸಿ ಮಾದರಿ ವಾಹನಗಳು 9.0 ಲಕ್ಷ ಸವಕಳಿ 
ಕಿಮೀ. ಕ್ರಮಿಸಿದ ನಂತರ ನಿರುಪಯುಕ್ತಗೊಳಿಸಲು ಅನುಮತಿ 
ನೀಡಲಾಗುತ್ತಿರುತ್ತದೆ. " 

> ಪ್ರತಿಷ್ಠಿತ ಎಸಿ ಕರೋನಾ ಸ್ಲೀಪರ್‌ ವಾಹನಗಳನ್ನು 
ಕಿ.ಮೀ.ಗಳಿಗೆ ಮತ್ತು ಕರೋನಾ ಸೀಟರ್‌ ವಾಹನಗಳನ್ನು 10.0 ಲಕ್ಷ 
ಕಿ.ಮೀ.ಗಳಿಗೆ ನಿರುಪಯುಕ್ತಗೊಳಿಸಲು ಅನುಮತಿ ನೀಡಲಾಗುತ್ತಿರುತ್ತದೆ. 

» ಪ್ರತಿಷ್ಠಿತ ವಾಹನಗಳಾದ ವೋಲ್ಡೋ, ಸ್ಕ್ಯಾನಿಯಾ, ಮರ್ಸೀಡಿಸ್‌ 
ಬೆಂಜ್‌ ವಾಹನಗಳು 13.0 ಲಕ್ಷ ಸವಕಳಿ ಕಿ.ಮೀ. ಕ್ರಮಿಸಿದ ನಂತರ 
ನಿರುಪಯುಕ್ಷಗೊಳಿಸಲು ಅನುಮತಿ ನೀಡಲಾಗುತ್ತಿರುತ್ತದೆ. 


ಅಂತೆಯೇ, ವಾಹನಗಳ ಭೌತಿಕ ಹಾಗೂ ತಾಂತ್ರಿಕ 
| ಸ್ಥತಿಗತಿಗಳನ್ನಾಧರಿಿ ಬಸ್ಸುಗಳನ್ನು ನಿಷ್ಕಿಯಗೊಳಿಸಲು 
ಖಿ 
ಅನುಮತಿಸಲಾಗುತ್ತಿರುತ್ತದೆ. 


110 ಲಕ | 
py 


ಬೆಂ.ಮ.ಸಾ.ಸಂಸೆ: 
ಬ೦.ಮ.ಸಾ.ಸಂಸ್ಥ; 


ಸಂಸ್ಥೆಯಲ್ಲಿ 8.5 ಲಕ್ಷ ಕಿ.ಮೀ.ಗಳು ತ್ರಮಿಸಿರುವ ಅಥವಾ 11 

ರ್ಷಗಳ ಪೆಯೋಮಿತಿ ಪೂರೈಸಿರುವ (ಇವುಗಳಲ್ಲಿ ಯಾವುದು 

ನು ವಾಹನಗಳನ್ನು ಅವುಗಳ ಭೌತಿಕ ಹಾಗೂ ತಾಂತ್ರಿಕ ಸ್ಥಿಶಿಯ 
ಆಧಾರದ ಮೇಲೆ ನಿಷ್ಠಿ ೀಯಗೊಳಿಸ ಲು ತೆಮಕ್ಕೆಗೊಳ್ಳಲಾಗುತ್ತಿರುತ್ತದೆ. 


ವಾ.ಕ.ರ.ಸಾ.ಸಂಸೆ: 
ವಾ.ಕ.ಲ.ಸಾ.ಸಂಸ್ಥ: 


ಸಂಸ್ಥೆಯಲ್ಲಿ ವಾಹನವು ಗರಿಷ್ಠ 15 ವರ್ಷದ ತನಕ ಮಾತ್ರ 
ಕಾರ್ಯಾಚರಣೆ ಮಾಡಲಾಗುವುದು. ಅಲ್ಲದೇ ವಾಹನಗಳು ನಿಗದಿತ ಕಿ.ಮೀ, 
ಅಂದರೆ 9 ಲಕ್ಷ (ಉತ್ತರಕನ್ನಡ ವಿಭಾಗಕ್ಕೆ 8 ಲಕ್ಷ ಕಿಮೀ) ಕ್ರಮಿಸಿದ 
ನಂತರ ವಾಹನಗಳ ತಾಂತಿಕ ಸ್ಥಿತಿಗತಿಯನ್ನು "ಪರಿಗಣಿಸ ಸ್ಕ್ರ್ಯಾಪ್‌ 


(Scrap) ಮಾಡಲಾಗುವ ಕ್ರಮ ಜಾರಿಯಲ್ಲಿರುತ್ತದೆ. 


ಈ.ಕ.ರ.ಸಾ.ಸಂಸೆ: 
——— 


ಸಂಸ್ಥೆಯಲ್ಲಿ ಪ್ರಯಾಣಿಕರು ಪ್ರಯಾಣ ಮಾಡುವ ಮಜಲು 
ವಾಹನ ಮತ್ತು ಒಪ್ಪಂದ ವಾಹನಗಳಿಗೆ ವಾಹನ ನೊಂದೆಣೆ ದಿನಾಂಕದಿಂದ 
15 ವರ್ಷಗಳ ವರೆಗೆ ವಯೋಮಿತಿ ವಿಧಿಸಿ ಅದರಂತೆ 15 ವರ್ಷ 


ವಯೋಮಿತಿಯ ವಾಹನಗಳನ್ನು ನಿಷ್ಠಿ ಸ್ವಿಯೆಗೊಳಿಸಲಾಗುತ್ತಿದೆ. 


ನಿಗದಿತ 15 ವಷ ರ್ಷಕ್ಕೂ ಮುಂಚಿತವಾಗಿ ಮೆ: ಅಶೋಕ 
ಲೇಲ್ಯಾಂಡ್‌ /ಮೆ: ಟಾಟಾ ಮೋಟಾರ್ಸ್‌ ಹಾಗೂ ತತ್ತಮಾನ ಮಾದರಿಯ 
ಸಾಮಾನ್ಯ ವಾಹನ 9.00 ಲಕ್ಷ ಕಿಮೀ. ಹಾಗೂ ಕರೋನಾ 
ಹವಾನಿಯಂತ್ರಿತ ವಾಹನ 11.00 ಲಕ್ಷ ಕಿ.ಮೀ. ' ಮಿಸಿದಲ್ಲಿ ಅಂತಹ 
ಬಾಹನಗಳ ' ತಾಂತ್ರಿಕ ಮತ್ತು ಭೌತಿಕ ಸತಿಗತಿಯನ್ನು ಪರಿಶೀಲಿಸಿ ಉತ್ತಮ 
ಸ್ಥಿತಿಯ ವಾಹನಗಳ ಕಾರ್ಯಾಚರಣೆಯನ್ನು ಮುಂದುವರೆಸ ಸಲಾಗುತ್ತದೆ. 
ಸ್ಥಿತಿಗತಿ ಸರಿಯಾಗಿರದ ವಾಹನಗಳನ್ನು ನಿಷ್ಕಿಯೆಗೊಳಿಸಲು ಕ್ರಮ 
ಕೈಗೊಳ್ಳಲಾಗುತ್ತಿದೆ. ೨ 


ತಗಲುವ ವೆಚ್ಚವೆಷ್ಟು? 


ಸದರಿ ವಾಹನಗಳ ಸಂಚಲನಕ್ಕೆ 


ಪ್ರತಿ ಕಿ.ಮೀಗೆ 


ಸದರಿ 'ವಾಹನಗಳ ಸಂಚಲನಕ್ಕೆ ಪ್ರತಿ ಕಿ.ಮೀ.ಗೆ ತಗಲುವ ವೆಚ್ಚದ 
ವಿವರ ಈ ಕೆಳಕಂಡಂತಿದೆ: 


(ರೂ.ಗಳಲ್ಲಿ) 
ಸೌಸ್ಥೆಗಳು i ಪ್ರೊ ತಮಗ ತಗವುವ ವಷ್ಯ 
ವಿತ್ರರ್‌ 38 ಕಾಡ 
2019-2 
19-20 ಡಿಸೆಂಬರ್‌-2020 

ಕರಾಕಸಾನಿಗವ 3808 3473 
ಚಂಮಸಾಸ್‌ಸ್ಸ [XT 3327 
ವಾಸರಸಾಸಕ್ಸ್‌ 3800 3557 
ಈಕರಸಾಸ್ಗ್‌ Tm 377 
EC: 23560 


ಸಂಖ್ಯೆ: ಟಿಡಿ 49 ಟಿಸಿಕ್ಕೂ 2021 


ಸರ್‌ 


(ಲಕ್ಷ ಟೌ ಸಂಗಪ್ಪ ಸವದಿ) 
ಪ ಮುಖ್ಯ ಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


ಅನುಬಂಧ -- ಈ 
ಕರ್ನಾಟಕ. ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಸ್ಥೆಯ ಉಗಮ ಫುತು ಬೆಳವಣಿಗೆ 


ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸ ಸಂಸ್ಥೆಯು 1961 ರಂದು ಅಸ್ಥಿತ್ವಕ್ಕೆ ಬಂದಿತು. ನಿಗಮದ ಪ್ರಮುಖ ಉದ್ದೇಶ 
ಸಮರ್ಥ, ಮಿತವ್ಯಯಕಾರಿ, ಅಗತ್ಯತೆಗನುಗುಣವಾಗಿ- ಹಾಗೂ ಸೂಕ್ತ ಸಮನ್ವಯತೆಯಿಂದ ಕೂಡಿರುವ ಸೇವೆಗಳನ್ನು 
ಒದಗಿಸುವುದಾಗಿದ್ದು, ಇದು ಸಾರಿಗೆಯುಕ್ಕೆ ' ಸಂಸ್ಥೆಯಾಗಿದ್ದು ಸೇವೆಗಳನ್ನು ವ್ಯಾವಹಾರಿಕ ತತ್ವಗಳನ್ನಾಧರಿಸಿ 
ಕಾರ್ಯಾಚರಣೆ ಮಾಡುತ್ತಿದೆ. ಇದು ಸೇಮಾಧಾರಿತ ಸಂಸ್ಥೆಯಾಗಿದ್ದು, ಲಾಭಾದಾರಿತ ಸಂಸ್ಥೆಯಾಗಿರುವುದಿಲ್ಲ. 

ವಿವಿಧ ಕ್ಷೇತ್ರಗಳಲ್ಲಿ ಕರ್ನಾಟಕವು ಸಾಧಿಸಿದ ತ್ವರಿತ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ, ಕ.ರಾ.ರ.ಸಾ. ಸಂಸ್ಥೆಯು 
ಕನ್ನಡಿಗರ ಮತ್ತು ನೆರೆಯ ರಾಜ್ಯದವರ ಸಾರಿಗೆ. ಬೇಡಿಕೆಗಳನ್ನು ಈಡೇರಿಸಲು ಅತ್ಯುತ್ತಮ ಸಂಸ್ಥೆಯಾಗಿ 
ರೂಪುಗೊಂಡಿತು. 31-03-1997ರ: ಅಂತ್ಯಕ್ಕೆ, ಏಕೀಕೃತ ಸಂಸ್ಥೆಯು 1 ವಿಭಾಗಗಳಲ್ಲಿ ಕಾರ್ಯಾಚರಿಸುತ್ತಿತ್ತು ಅವುಗಳಲ್ಲಿ 
17 ವಿಭಾಗಗಳು ಗ್ರಾಮಾಂತರ ಸಾರಿಗೆ ವಿಭಾಗಗಳಾಗಿದ್ದು, ಎರಡು ವಿಭಾಗಗಳು ಬೆಂಗಳೂರಿನಲ್ಲಿ ನಗರ ಸಾರಿಗೆ 
ಕಾರ್ಯಾಚರಣೆ ವಿಭಾಗಗಳಾಗಿತ್ತು. 108 ಘಟಕೆಗಳು, 2 ಪ್ರಾದೇಶಿಕ ಕಾರ್ಯಾಗಾರಗಳು ಮತ್ತು ಬೆಂಗಳೂರಿನಲ್ಲಿ ಒಂದು 
ಕೇಲದ್ರ ಕಚೇರಿಯನ್ನು ಹೊಂದಿತ್ತು. 281 ಖಾಯಂ ಮತ್ತು ॥1 ತಾತ್ಕಾಲಿಕ ಬಸ್‌ ನಿಲ್ದಾಣಗಳು ಹೊಂದಿತ್ತು. 59033 
ಸಿಬ್ಬಂದಿಯನ್ನು ಹೊಂದಿದ್ದು, ಪ್ರತಿ ಅಸುಸೂಚಿಗೆ ಸಿಬ್ಬಂದಿ ' ಪ್ರಮಾಣ 6.22ರಷ್ಟಿತ್ತು. 9493 ಅನುಸೂಚಿಗಳನ್ನು 13273 . 
ಮಾರ್ಗಗಳಲ್ಲಿ. ಕಾರ್ಯಾಚರಿಸಲಾಗುತ್ತಿತ್ತು. "ಹಕಗೂ ಸರಾಸರಿ ದೈನಂದಿನ ಪರಿಣಾಮಕಾರಿ ಕಿ.ಮೀ.ಗಳು .27.95 


-'. ಲಕ್ಷವಾಗಿತ್ತು. ಅಂತರರಾಜ್ಯ ಮಾರ್ಗಗಳಲ್ಲಿ ಸಂಸ್ಥೆಯು ಪರಸ್ಪರ ಒಪ್ಪಂದದ ' ಮೇಲೆ ನೆರೆಯ ಬಾಜ್ಯಗಳಿಗೆ 


. ಕಾರ್ಯಾಚರಿಸಲಾಗುತ್ತಿತ್ತು ಒಟ್ಟು 10476 "ವಾಹನಗಳನ್ನು ಹೊಂದಿದ್ದು, ಸರಾಸರಿ ವಾಹನ ಉಪಯುಕ್ತತೆ 299.6 
ಕಿ.ಮೀ.ಗಳಾಗಿತ್ತು. ಪ್ರತಿ ದಿನ ಸರಾಸರಿ 57.82 ಲಕ್ಷ ಪ್ರಯಾಣಿಕರನ್ನು ಕೊಂಡೊಯ್ಯಲಾಗುತ್ತಿತ್ತು. 


ಕಾರ್ಯಾಚರಣೆ ದಕ್ಷತೆಯನ್ನು ಸುಧಾರಿಸಲು, ಪ್ರಯಾಣಿಕರಿಗೆ ಉತ್ತಮ ಗುಣಮಟ್ಟದ ಸೇವೆಯನ್ನು ಒದಗಿಸಲು 
ಮತ್ತು ಕಾರ್ಯಾಚರಣೆಯ ಮೇಲೆ ಪರಿಣಾಮಕಾರಿ ಮೇಲ್ವಿಚಾರಣೆಯನ್ನು ಹೊಂದಲು, ಕರ್ನಾಟಕ ಸರ್ಕಾರವು 
ಸಂಸ್ಥೆಯನ್ನು ್ನಿ ನಾಲ್ಕು ಪ್ರತ್ಯೇಕ ಸಂಸ್ಥೆಗಳನ್ನಾಗಿ ವಿಭಜಿಸಲು ತನ್ನ ಆದೇಶ ಸಂಖ್ಯೆ ಹೆಚ್‌ಟಡಿ 127/ಟಿಆರ್‌ಎ/96 ದಿನಾಂಕ 
22-02-1997 ಅನ್ನು ಹೊರಡಿಸಿತು. 


. 1996-97ರವರೆಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯು ಅವಿಭಜಿತ/ಏಕೀಕೃತ ಸಂಸ್ಥೆಯಾಗಿತ್ತು. 
1997- 98ನೇ ಸಾಲಿನಲ್ಲಿ, ರಾಜ್ಯ ಸರ್ಕಾರವು ಕೆ.ರಾ.ರ.ಸಾ ಐ.ಸಂಸ್ಥೆಯಿಂದ ಎರಡು ಹೊಸ ಸಂಸ್ಥೆಗಳನ್ನು ಬೇರ್ಪಡಿಸಿ, 
ಬೆಂಗಳೂರು ಮಹಾನಗರ ಸಾರಿಗೆ 'ಸಂಸ್ಥೆ ಮತ್ತು "ವಖಿಯುವ್ಯ Pu ರಸ್ತೆ ಸಾರಿಗೆ ಸಂಸ್ಥೆ ಇವುಗಳನ್ನು ಹೊಸದಾಗಿ 
ಪ್ರಾರಂಭಿಸಿದೆ. ಬೆಂಗಳೂರು “ಮಹಾನಗರ . ಸಾರಿಗೆ, ಸಂಸ್ಥೆಯ ಕೇಂದ್ರ ಕಚೇರಿಯು ಬೆಂಗಳೂರಿನಲ್ಲಿ ಮತ್ತು 
' ವಾ.ಕ.ರ.ಸಾ.ಸಂಸ್ಥೆ ಕೇಂದ್ರ' ಕಚೇರಿಯು ಹುಬ್ಬಳ್ಳಿಯಲ್ಲಿರುತ್ತದೆ. ಬೆಂ.ಮ ಮ.ನ.ಸಾ.ಸಂಸ್ಥೆ ದಿನಾಂಕ 15-08- 1997ರಂದು 
ಅಸ್ಥಿತ್ವಕ್ಕೆ ಬಂದಿದ್ದು ಬೆಂಗಳೂರು ನಗರದ ನಗರ ಸಾರಿಗೆ ಬೇಡಿಕೆಯನ್ನು ಪೂರೈಸಲಾಗುತ್ತಿದೆ. ದಿನಾಂಕ 
01-11-1997ರಂದು ವಾ.ಕೆ.ಠ.ಸಾ.ಸಂಸ್ಥೆ ಅಸ್ಥಿತ್ವಕ್ಕೆ ಬಂದಿದ್ದು, ರಾಜ್ಯದ ವಾಯವ್ಯ ಭಾಗದ ಜಿಲ್ಲೆಗಳ ಸಾರಿಗೆ 
ಬೇಡಿಕೆಗಳಿಗನುಗುಣವಾಗಿ ಸೇವೆಯನ್ನು ಒದಗಿಸುತ್ತಿದೆ. ಈ.ಕ.ರ.ಸಾ.ಸಂಸ್ಕೆ ಎಂಬ ಮತ್ತೊಂದು ಸಂಸ್ಥೆಯನ್ನು ದಿನಾಂಕ 
15-08-2000ರಂದು ಸ್ಥಾಪಿಸಲಾಯಿತು. ಅದರ ಕೇಂದ್ರ ಕಚೇರಿಯು ಗುಲ್ಬರ್ಗದಲ್ಲಿದ್ದು, ರಾಜ್ಯದ `ಈಶಾನ್ಯ ಜಿಲ್ಲೆಗಳ 
ಸಾರಿಗೆ ಬೆಡಿಕೆಗಳಿಗಮುಗುಣವಾಗಿ ಸೇವೆಯನ್ನು ೬ದಗಿಸುತ್ತಿದೆ. ' 


ಪ್ರಸ್ತುತ ಸಂಸ್ಥೆಯನ್ನು ನಾಲ್ಕು ಸಂಸ್ಥೆಗಳಾಗಿ ಏಭಜಿಸಿದ ನಂತರ ಪ್ರಮುಖಾಂಶಗಳ ವಿವರ ಈ ಕೆಳಕಂಡಂತಿದೆ. 


31-03-2020ರ: "ಅಂತ್ಯಕ್ಕೆ ಸಂಸ್ಥೆಗಳು ಒಟ್ಟು 41 ವಿಭಾಗಗಳಲ್ಲಿ ಕಾರ್ಯಾಚರಿಸುತ್ತಿದೆ. ಅವುಗಳಲ್ಲಿ 34 
ವಿಭಾಗಗಳು ಗಾಮಾಂತರ ಸಾರಿಗೆ ವಭಾಗಗಳಾಗಿದ್ದು ಒಂದು ಬಸ್‌ ನಿಲ್ದಾಣ ವಿಭಾಗಪಾಗಿದ್ದು, 6 ವಿಭಾಗಗಳು 
ಬೆಂಗಳೂರಿನಲ್ಲಿ ನಗರ ಸಾರಿಗೆ ' ಕಾಯಾಣಚರಣೆ ವಿಭಾಗಗಳಾಗಿರುತ್ತವೆ. "231 ಘಟಕಗಳು, 7 ಪ್ರಾದೇಶಿಕೆ 
ಕಾರ್ಯಾಗಾರಗಳು ಮತ್ತು ನಾಲ್ಕು ಕೇಂದ್ರ ಕಚೇರಿಯನ್ನು ಹೊಂದಿದ್ದು, 547 ಬಸ್‌ ನಿಲ್ದಾಣಗಳು ಹೊಂದಿರುತ್ತದೆ. 
115210 ಸಿಬ್ಬಂದಿಯನ್ನು ಹೊಂದಿದ್ದು, ಪ್ರತಿ ಅನುಸೂಚಿಗೆ ಸಿಬ್ಬಂದಿ ಪ್ರಮಾಣ 4.96ರಷ್ಪಿದೆ. 23244 « ಅನುಸೂಚಿಗಳನ್ನು 
. 15547 ಮಾರ್ಗಗಳಲ್ಲಿ ಕಾರ್ಯಾ ಚರಿಸಲಾಗುತ್ತಿರುತ್ತದೆ ಹಾಗೂ ಸರಾಸರಿ ದೈಸಂದಿನ ಪರಿಣಾಮಕಾರಿ ಕಿ.ಮೀ.ಗಳು 
68.68 ಲಕ್ಷವಾಗಿರುತ್ತದೆ. ಅಂತರರಾಜ್ಯ ಮಾರ್ಗಗಳಲ್ಲಿ ಸಂಸ್ಥೆಯು ಪರಸ್ಪರ ಒಪ್ಪಂದದ ಮೇಲೆ ನೆರೆಯ ರಾಜ್ಯಗಳಿಗೆ 
ಕಾರ್ಯಾಚರಿಸ 'ಲಾಗುತ್ತಿರುತ್ತದೆ. ಒಟ್ಟು 25180 ವಾಹನಗಳನ್ನು ಹೊಂದಿದ್ದು, ಸರಾಸರಿ ವಾಹ ಬಳಕೆ 315 
$.ಮೀ.ಗಳಾಗಿರುತ್ತದೆ. ಪ್ರತಿ ದಿನ ಸರಾಸರಿ 9814 ಲಕ್ಷ ಪ್ರಯಾಣಿಕರನ್ನು ಸಂಪಂಯಿಾಗತಿದ 


ಮುಂದುವರೆದು ಆಡಳಿತ ವಿಕೇಂದ್ರೀಕರಣದಿಂದಾಗಿ ಸಾರ್ವಜನಿಕ ಪ್ರಯಾಣಿಕರ ಸಾರಿಗೆ ಸಮಸ್ಯೆಗಳಿಗೆ 
ಕೂಡಲೇ ಸ್ಪಂದಿಸಿ ಉತ್ತಮ ಸಾರಿಗೆ ಸೇವೆ ನೀಡಲಾಗುತ್ತಿದೆ. ಹೆಚ್ಚಿನ ಸಾರಿಗೆಗೆಗಳನ್ನು ಗ್ರಾಮಾಂತರ ಪ್ರದೇಶಗಳಿಗೆ 
ಕಾರ್ಯಾಚರಿಸುತ್ತಿದ್ದು ಸಾರ್ವಚನಿಕೆ ಪ್ರಯಾಣಿಕರ ಹಾಗೂ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಸದರಿ ಗ್ರಾಮಾಂತರ 
ಸಾರಿಗೆಗಳನ್ನು ಕೇವಲ ಒಂದು ಬದಿಯ ದಟ್ಟಣೆ ' ಇದ್ದಾಗಿಯೂ ಕಾರ್ಯಾಚೆರಿ? ಸಲಾಗುತ್ತಿದೆ. ಇನ್ನೂ ಹೆಚ್ಚಿನ ಸಾರಿಗೆ 
ಸೌಲಭ್ಯ ಕಲಸುವ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳಿಂದ/ಸಾರ್ವಜನಿಕ ಪಯಾಣಿಕರಿಂದ ಬಂದ ಅಷವಾಲುಗಿಗೆ ಸ್ಪಂದಿಸಿ 
ಇನ್ನೂ ಹೆಚ್ಚಿನ ಸಾರಿಗೆ ಸೌಲಭ್ಯ ಕಲ್ಪಸುವ ನಿಟ್ಟಿನಲ್ಲಿ A ಬದ್ಧವಾಗಿದೆ. 
ಒಟ್ಟಾರೆಯಾಗಿ ಸಂಸ್ಥೆಯನ್ನು 4 ಪ್ರತ್ಯೇಕ ಸಂಸ್ಥೆಯನ್ನಾ ವಿಭಜಿಸಿದ ನಂತರ: ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ 


ಹೆಚ್ಚನ ಸಾರಿಗೆ ಸೌಲಭ್ಯ ನೀಡಲು ಮತ್ತು ಪ್ರಯಾಣಿಕರ ಬೇಡಿಕೆಗಳಿಗೆ ಕೂಡಲೇ ಸಂದಿಸಲು ಹೆಚ್ಚಿನ 
ಅನುಕೂಲವಾಗಿರುತ್ತದೆ. - 


'ಹೃಮ್ಯಾಸತ ನಿರ್ದೇಶಕರು 
ಕ. ರಾ. ರ.ಸಾನಿಗಮ 


ಅನುಬಂಧ-ಆ 


ನಾಲ್ಕೂ ಸಾರಿಗೆ ಸಂಸ್ಥೆಗಳಲ್ಲಿನ ವಾಹನಗಳ ಸಂಖ್ಯೆಗಳ ವಿಭಾಗವಾರು ಮಾಹಿತಿ 


ಕ.ರಾ.ರ.ಸಾ.ನಿಗಮ ' ಬೆಂ.ಮ.ಸಾ.ಸಂಸ್ಥೆ 
ಒಟ್ಟು ವಾಹನಗಳ ಒಟ್ಟು ವಾಹನಗಳ 
_ ವಿಭಾಗ "ಸಂಖ್ಯ ವಿಭಾಗ “ಸಂಖ್ಯೆ 
| ಬೆಂಗಳೂರು ್‌ಂದ್ರ 74 ಉತ್ತರ 1440 
ರಾಮನಗರ 512 p ದಕ್ಷಿಣ 1118 
ತುಮಕೂರು . 619 ಹೂರ್ವ 1030 
ಕೋಲಾರ 549 | ಈಶಾನ್ಯ 915 
ಬೆಕ್ಕಬಳ್ಳಾಪುರ 576 ಪಶ್ಚಿಮ 1173 
ಮೈಸೊರು (ನಗರ) 7 439 ಕೇಂದ್ರೀಯ 861 
ಮೈಸೂರು ಗ್ರಾಮಾಂತರ) 67 ಒಟ್ಟು 6537 
ಮಂಡ್ಯ 459 
ಚಾಮರಾಜನಗರ 554 
ಹಾಸನ 545 
ಚಿಕ್ಕಮಗಳೂರು | 537 
ಮಂಗಳೂರು K 602 
ಹುತ್ತಾರು 570 
ದಾವಣಗೆರೆ 355 
ತಿವಷೊಗ್ಗ 354 
ಚಿತ್ರದುರ್ಗ 788 
ಒಟ್ಟು 837 
ವಾ.ಕ.ರ.ಸಾ.ಸಂಸ್ಥೆ ಈ.ಕ.ರ.ಸಾ.ಸಂಸ್ಥೆ 
ಒಟ್ಟು ವಾಹನಗಳ ಒಟ್ಟು ವಾಹನಗಳ 
ವಿಭಾಗ "ಸಂಖ್ಯೆ ವಿಭಾಗ “ಸಂಖ್ಯೆ 
ಬೆಳೆಗಾವಿ 706 ಕಲಬುರಗಿ ವಿ-1 473 
ಹುಬ್ಬಳ್ಳಿ 473 ಕಲಬುರಗಿ ವಿ-2 - 457 
ಧಾರವಾಡ 467 ಹಾದಗಕ 365 
ಶಿರಸಿ 559 ರಾಯಚೊರ 627 
ಬಾಗಲಕೋಟೆ 682 ಬೀದರ 591 
ಗದಗ 545 ಬಳ್ಳಾರಿ 401 
ಚಿಕ್ಕೋಡಿ | 631 ಕೊಪ್ಪಳ 444 
ಹಾವೇರಿ 530 ಹೊಸಪೇಟೆ 496 
ಹು-ಧಾ ನಗರ ಸಾಕೆಗೆ 307 ನಔಜಯಪುರ - ™T 
ಒಟ್ಟು 4900 ಒಟ್ಟು 4629 


